ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 147 (1767) 
ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ನೇತು) 
ಉತ್ತರಿಸುವ ದಿನಾಂಕ 23.03.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ಕ್ರ.ಸಂ.. ಪ್ರಶ್ನೆ ಉತ್ತರ 
SS 
(ಅ) | ರಾಜ್ಯದಲ್ಲಿನ ಸಾರ್ವಜವಿಕ ಗ್ರಂಥಾಲಯ 
ಇಲಾಖೆಯಲ್ಲಿ ಮಂಜೂರಾಗಿರುವ ಮುಖ್ಯ 54 
ಗ್ರಂಥಾಲಯಾಧಿಕಾರಿಗಳ ಹುದ್ಮೆಗಳೆಷ್ಟು; 
(ಆ) | ಇದರಲ್ಲಿ ಎಷ್ಟು ಹುದ್ಮೆಗಳು ಖಾಲಿ ಇವೆ; | ಖಾಲಿ ಹುದ್ದೆಗಳ ಸಂಖ್ಯೆ : 38 
ಇದರಲ್ಲಿ ನೇರ ನೇಮಕಾತಿ ಕೋಟಾ ಮತ್ತು ಇದರಲ್ಲಿ- 
We ತೂಟಾದ “ಹುದೆಗಳೆಷ್ಟು: (ವಿವರ ನೇರ ನೇಮಕಾತಿ ಕೋಟಾ ಹುದ್ದೆಗಳು - 36 - 
ವುದು) ಬಡ್ತಿ ಕೋಟಾ ಹುದ್ಮೆಗಳು - 02 
(ಇ) | ಈ ಹುದ್ದೆಗಳು ಎಷ್ಟು ಅವಧಿಯಿಂದ ಖಾಲಿ | 2008 ರಿಂದ ಖಾಲಿ ಇವೆ. 


ಇವೆ; 


. ಈ ಖಾಲಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಕೈಗೊಂಡ 


ಕ್ರಮಗಳೇನು; ವಿಶೇಷವಾಗಿ ಬಡ್ತಿ ಕೋಟಾದ 
ಹುದ್ಮೆಗಳನ್ನು ತುಂಬಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ವಿವರ ನೀಡುವುದು) 


ನೇರ ನೇಮಕಾತಿಯಡಿ 05 ಹುದ್ದೆಗಳನ್ನು ಭರ್ತಿ ಮಾಡಲು 
ಕೆ.ಪಿ.ಎಸ್‌.ಸಿ ಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಕರ್ನಾಟಿಕ ಲೋಫ ಸೇವಾ 
ಆಯೋಗದಿಂದ. ಅಧಿಸೂಚನೆ ಹೊರಡಿಸಿ, ಅಭ್ಯರ್ಥಿಗಳ 
ದಾಖಲಾತಿಗಳ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


18 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದಿಂದ 
ಈಗಾಗಲೇ ಮಂಜೂರಾತಿ ದೊರಕಿದ್ದು, ಕರ್ನಾಟಕ ಲೋಕ ಸೇವಾ 
ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲು ಕ್ರಮ 
ಜರುಗಿಸಲಾಗುತ್ತಿದೆ. 


ಬಡಿ, ಕೋಟಾದಡಿ 02 ಹುಬೆಗಳನ್ನು. ಭರ್ತಿ ಮಾಡಲು 
ಇಲಾಖಾ ಮುಂಬಡಿ ಸಮಿತಿ ಸಭೆಯಲ್ಲಿ ಅರ್ಜ ಗ್ರಂಥಪಾಲಕರಿಗೆ 
ಮುಖ್ಯ ಗ್ರಂಥಾಲಯಾಧಿಕಾರಿ ಹುದ್ದೆಗೆ ಇಲಾಖಾ ಮುಂಬಡಿ ಸಭೆ 
ನಡೆಸಲಾಗಿದೆ. ಸದರಿ ಸಿಬ್ಬಂದಿಗಳ ವಿರುದ್ಧ ಇಲಾಖಾ ವಿಚಾರಣೆ 
ಇರುವ ಪ್ರಯುಕ್ತ ಮುಂಬಡ್ತಿ ಆದೇಶಗಳನ್ನು ಮುಚ್ಚಿದ 
ಲಕೋಟೆಗಳಲ್ಲಿ ಇರಿಸಲಾಗಿದೆ. 


(qw) 


ಈ ಹುದ್ದೆಗಳನ್ನು ಭರ್ತಿ ಮಾಡುವುದು | ಕರ್ನಾಟಿಕ ಲೊಆಸೇವಾ ಆಯೋಗದಿಂದ ನೇರ ನೇಮಕಾತಿ 


ಯಾವಾಗ ? (ವಿವರ ನೀಡುವುದು) 


ಮೂಲಕ 23 ಹುದೆಗಳಿಗೆ ಆಯ್ಕ ಪ್ರಕ್ರಿಯ ಪೂರ್ಣಗೊಳಿಸಿದ 
ನಂತರ ಹುದೆಗಳನ್ನು ಭರ್ತಿ ಮಾಡಲಾಗುವುದು. 


ಬಡ್ತಿ ನೀಡಲಾದ ಸಿಬ್ಬಂದಿಗಳ ವಿರುದ್ಧ ಇರುವ 
ಇಲಾಖಾ ವಿಚಾರಣೆ ಮುಕ್ತಾಯಗೊಂಡ ನಂತರ ಬಡಿ ಕೋಟಾದ 
ಹುದೆಗಳನ್ನು ಭರ್ತಿ ಮಾಡಲಾಗುವುದು. 


ಸಂಖ್ಯೆ: ಇಡಿ 11 ಎಲ್‌ಐಬಿ 2020 


ರ್‌ 


(ಎಸ್‌. ಸುರೇಶ್‌ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


